ಕರ್ನಾಟಕ ವಿಧಾನ ಪರಿಷತ್‌ ಹ 


ಸದಸ್ಯರ ಹೆಸರು 1 ಡಾ. ವೈ. ಎ. ನಾರಾಯಣಸ್ವಾಮಿ 


ತೋಟಗಾರಿಕೆ ಸಚಿವರು 
ಖ್ರಃ - ಚುಕ್ಕೆ ಠಹಿತ ಪ್ರಶ್ನೆ ಸಂಖ್ಯೆ 114 
ಉತ್ತರಿಸುವ ದಿನಾಂಕ : 15.07.2019 § 
ಕ್ರಸಂ ಪ್ರಶ್ನೆ - ಉತ್ತರ 
” %. 


ಅ) “1"ಕರ್ನಾಟಕ ರಾಜ್ಯದಲ್ಲಿ ಮಾವು ಮಂಡಳಿ | ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿ., ದಿನಾಂಖ:19.01.2011 ರಂದು 
ಅನುಷ್ಠಾನಕ್ಕೆ ಬಂದಿದ್ದು, ಯಾವಾಗ ? | ಅನುಷ್ಠಾನಕ್ಕೆ ಬಂದಿರುತ್ತದೆ. K 
ಆ) ಈ ಮಂಡಳಿಗೆ ಇದುವರೆಗೂ ಸರ್ಕಾರವು | ಮಾವು ಮಂಡಳಿಗೆ ಇದುವರೆಗೂ (2010. 11 ರಿಂದ 2018-19 ರ ವರೆಗೆ) i ರೂ. 5514. 16 


ನೀಡಿದ ಅನುದಾನದ ಮೊತ್ತ ಎಷ್ಟು ? ಲಕ್ಷಗಳ ಅನುದಾನವನ್ನು ಒದಗಿಸಿದೆ. 
ಇ) ಮಾವಿನ ಬೆಳೆಗಾರರಿಗೆ ಅನುಕೂಲವಾಗುವ |, ಮಾವಿನ ಬೆಳೆಗಾರರಿಗೆ ಅನುಕೂಲವಾಗುವ ಹಾಗೆ ಮಾವು ಮಂಡಳಿಯು ರೂಪಿಸಿರುವ ಯೋಜನೆಗಳು 
ಹಾಗೆ ಮಂಡಳಿಯು ರೂಪಿಸಿರುವ | ಪಿವರಗಳ ಈ ಕೆಳಕಂಡಂತಿವೆ. 
hm ಬ: ವ್‌ [ - ಗಾ p 
ಯೋನ ವ NS 


ಮಾವ ಚಿಳಿಗಾರರಿಗೆ ಉತ್ತಮ ಕೃಷಿ ಪದ್ಧತಿ ಅಳವಡಿಕೊಳ್ಳಲು ॥ಂbಷ। AP ಪ್ರಮಾಣ ಪತ್ರ: 


ಒದಗಿಸುವ ಕಾರ್ಯಕ್ರಮ. 


2 ಹಾವು ಕೊಯ್ದು, ಪೂರ್ವ ಮತ್ತು ಕೊಯ್ಲೋತ್ತರ ಪರಿಕರಗಳಿಗೆ ಸಹಾಯೆಧೆನ (ಮ್ಯಾಂಗೋ ' 
ಸ್ಪೆಷಲ್‌, ಪ್ಲಾಸ್ಟಿಕ್‌ ಕ್ರೇಟ್ಸ್‌, ಕಾರ್ಟೂನ್‌ ಬಾಕ್ಸ್‌, ಫೆರಮೋನ್‌ ಟಚ್ರ್ಯಾಪ್ಸ್‌, ಹೀಲರ್‌ ಕಮ್‌ 


ಸೀಲರ್‌, ಪ್ರೂಟ್‌ ಬ್ಯಾಗ್ಸ್‌ ಹಾಗೂ ಕಟಾವು ಸಲಕರಣೆ) | 


ಮಾರುಕಟ್ಟೆ ಸಮೀಕ್ಷೆ, ಸಂಪರ್ಕ ಕುರಿತು ಅಧ್ಯಯನ, 
ಮಾವು ಮೇಳ, ಮ್ಯಾಂಗೋ ಪಿಕ್ಕಿಂಗ್‌ ಟೂರಿಸಂ, ಜಿಲ್ಲಾ, ಮಟ್ಟದ ಮಾವು ಮೇಳ, ಆನ್‌ ಲೈನ್‌ 
ಮಾರುಕಟ್ಟೆ (ನಿಗಮದ ವೆಜ್‌ ಸೈಟ್‌, B2೦ ತಂತ್ರಾಂಶದ ನಿರ್ವಹಣೆ ವೆಚ್ಚ), ಮೊಬೈಲ್‌ 


ಮ್ಯಾಂಗೋ ಮಾರ್ಕೆಟ್‌ ಕಾರ್ಯಕ್ರಮಗಳು. 


5 ತರಬೇತಿ! ಪ್ರಾತ್ಯಕ್ಷತೆ/[ಕಾರ್ಯಾಗಾರಗಳು (ಕೊಯ್ಲು ಪೂರ್ವ, ಕೊಯ್ಲೋತ್ತರ, ವಸತಿ ಸಹಿತ 


ಹಾಗೂ ರಪ್ತು ಮಾರುಕೆಟ್ಟೆ ಸಂಪರ್ಕ ತರಬೇತಿ) 


ತಾಂತ್ರಿಕ ಮಾಹಿತಿ ಕರ ಪತ್ರಗಳು, ಭಿತ್ತಿ ಪತ್ರ, ಕೈಪಿಡಿಗಳ ಮುದ್ರಣ. 


ರ ಭಟ್‌ರ 
ರು 


7 | ಮಾಡಿಕೆರೆ ಮತ್ತು ಹೊಗಳಗೆರೆ ಮಾವು ತರಬೇತಿ ಕೀಂದ್ರಗಳಲ್ಲಿ ತರಬೇತಿಗಳ ಆಯೋಜನೆ ಮತ್ತು 


3 ನಿರ್ವಹಣೆ. 
| | 6 | ಮಾವು ಪಿಗೆಮದ ಕೇಂದ್ರ ಕಛೇರಿ ಹಾಗೂ ಮಾವು ಅಭಿವೃದ್ಧಿ ಕೇಂದ್ರಗಳ ನಿರ್ವಹಣಾ ವೆಚ್ಚ. 
' 9 ಹೊರ ರಾಜ್ಯ ಅಧ್ಯಯನ ಪ್ರವಾಸ. 


FS 7s £ 10 | ರಪ್ತುದಾರರು!ಖರೀದಿದಾರರು ಮತ್ತು ಬೆಳೆಗಾರರ ಮಾರುಕಟ್ಟೆ ಸಂಪರ್ಕ ಸಮಾವೇಶ ಕಾರ್ಯಕ್ರಮ, 


11 ಸಗಟು ಮಾವು ಖರೀದಿದಾರರೊಂದಿಗೆ ಬೆಳೆಗಾರರಿಗೆ ಮಾರುಕಟ್ಟೆ; ಸಂಪರ್ಕ ಕಾರ್ಯಕ್ರಮ. 


12. ಅಯ ಆಳಿಕೆ ಮಾವು" ಬೆಳೆಗಾರರಿಗೆ "ಮಾವು" ರಪು:""ಶೌಶಲ್ಯ:- ಕುರಿತು."ತರಬೇತಿ::ಕಾರ್ಯಕ್ರಮ 


1 TPO ಸಂಸ್ಥೆ ಸಹಯೋಗದೊಂದಿಗೆ). . ........ 


13 | ಮಾವು ಬಿಳಿಗಾರರಿಗೆ ಸಂರಕ್ಷಿತ ನೀರಾವರಿ ಕೈಗೊಳ್ಳಲು ನೀರಿನ ಟ್ಯಾಂಕರ್‌ ಸಹಾಯಧನ. 


14 | ಕ್ಷೇತ್ರ ಮಟ್ಟದಲ್ಲಿ ಮಾವ ಕೊಯ್ಯೋತ್ತರ ನಿರ್ವಹಣೆಗಾಗಿ ಪ್ಯಾಕ್‌ ಹೌಸ್‌ ಗಳಿಗೆ ಸಹಾಯಧನ. 


ಯ ್ರ್ತ | 
mo: HORTI/61/HGM/2019-admn-Horti-Sec & k 


4 ಸ SN 


ತೋಟಗಾರಿಕೆ ಸಚಿವರು 
ಎಂ.ಸಿ. ಮನಗೂಳಿ (ಸಿಂದಗಿ) 
. ತೋಟಗಾರಿಕೆ ಸಚಿವರ 


DiSessionLAQ- #14, Dr. ¥ A Narayanaswamy.Doc 


